ಕ್ಲಾಸ್‌ರೂಂ ವಿತ್‌ ಎ ವ್ಯೂ: ನೋಟ್ಸ್‌ 
ಅಂಕುರ್‌ ಮದನ್‌ 


ಅಶ್ಲಿನ್‌ಪ್ರಭು ಅವರು ಬರೆದಿರುವ 'ಕ್ಲಾಸ್‌ರೂಂ ವಿತ್‌ಎ ವ್ಯೂ: 
ನೋಟ್ಸ್‌ ಫ್ರಮ್‌ ದ ಕೃಷ್ಣಮೂರ್ತಿ ಸ್ಥೂಲ್‌' ಮಸ್ತಕವು ನೋಡಲು 
ಆಕರ್ಷಕವಾಗಿದೆ. ಕಷ್ಟುಜಳುಪು ಚಿತ್ರಗಳನ್ನು ಬಳಸಿ 
ಸಾಂಪ್ರದಾಯುಕವಲ್ಲದ ವಿನ್ಯಾಸದಲ್ಲಿ ನಾಜೂಕಾಗಿ 
ಹೊರಬಂದಿರುವ ಈ ಪುಸ್ತಕ ಹಾಗೂ ಅಧ್ಯಾಯವನ್ನು ತಿರುವಿ 
ಹಾಕಿದಂತೆ ಓದಲು ಸಿಗುವ ಕೃಷ್ಣಮೂರ್ತಿಯವರ ಉಲ್ಲೇಖಗಳು 
ನಿಮ್ಮ ಗಮನವನ್ನು ಸೆಳೆಯುತ್ತವೆ ಮಾತ್ರವಲ್ಲದೆ ಪುಸ್ತಕವನ್ನು 
ಎತ್ತಿಕೊಳ್ಳುವಂತೆ ಪ್ರೇರೇಪಿಸುತ್ತವೆ. ಸರಳ ಭಾಷೆಯಲ್ಲ 
ಬರೆಯಲಾಗಿರುವ ಪಠ್ಯವು ಮುಖ್ಯವಾಗಿ ಶಿಕ್ಷಕರು. ಪೋಷಕರು 
ಮತ್ತು ಶಾಲಾ ಆಡಳತ ಮಂಡಳಯವರ ನಡುವೆ ವಿಸೃತ 
ಓದುಗರನ್ನು ಸಂಪಾದಿಸಅದೆ. ಪುಸ್ತಕದ ಲೇಖಕರಾದ 
ಅಶ್ಲಿನ್‌ಪ್ರಭು ಅವರು. ಕೃಷ್ಣಮೂರ್ತಿಯವರ ಬೋಧನೆಯ 


ಕುರಿತು ಆಸಕ್ತಿ ಮೂಡಿ. ತನ್ನದೇ ಆದ ಶಾಲಾ ಅನುಭವದ 
ಕುರಿತು ಪರ್ಯಾಲೋಚಿಸಿ, ಕಾರ್ಪೊರೇಟ್‌ ಉದ್ಯಮವನ್ನು 
ತ್ಯಜಸಿ ಕೃಷ್ಣಮೂರ್ತಿ ಫೌಂಡೇಷನ್‌ ಇಂಡಿಯಾ (KF) 
ಶಾಲೆಯಲ್ಲ ಬೋಧನೆಗೆ ಇಳದವರು. ತನ್ನನ್ನು ತಾನೇ 
ಸೂತ್ರಧಾರಿಯಾಗಿ (ನಿರೂಪಕಿ) ಉಲ್ಲೇಖಸಿ, ಬೋಧನೆಯಲ್ಲ 
ಕಳೆದ ಐದು ವರ್ಷಗಳಲ್ಲ ತಾನೇನು ಗಳಸಿದ್ದೇನೆ ಹಾಗೂ 
ಕೆ.ಎಫ್‌.ಐ ಶಿಕ್ಷಣ ಸಂಸ್ಥೆಗಳ ಸಮೂಹಕ್ಕೆ ಮಾರ್ಗದರ್ಶನ 
ನೀಡುತ್ತಿರುವ ಸಿದ್ಧಾಂತವೇನು ಎಂದು ಹೇಳಲು ಹಾಗೂ ಇದರ 
ಫಲತಾಂಶವಾಗಿ ಹೊರಹೊಮ್ಮುವ ಅಭ್ಯಾಸಗಳ ಮೇಲೆ ಬೆಳಕು 
ಹರಿಸುವುದಕ್ಷಾಗಿ ಲೇಖಕರು ಪುಸ್ತಕವನ್ನು ಮುಡಿಪಾಗಿರಿಸಿದ್ದಾರೆ. 


Classroom 


View 


ಲೇಖಕರು: ಅಕ್ಲಿನ್‌ಫಭು 


ಭಾಷೆ: ಇಂದ್ವಿಷ್‌ 
ಪೇಪರ್‌ಬ್ಯಾಕ್‌: ೨೦4 ಪಟಗಳು 


ISBN-13 978-8195317356 
ಬೆಲೆ: ರೂ 8೦೦ 


ಶೀರ್ಷಿಕೆ: ಕ್ಲಾಸ್‌ರೂಂ ವಿತ್‌ಎ ಪ್ಯೂ: ನೋಟ್ಡ್‌ ಫ್ರಮ್‌ ದ ಕೃಷ್ಣಮೂರ್ತಿ ಸ್ಕೂಲ್ಡ್‌ 


ಪ್ರಕಾಶಕರು: ತಾರಾ (ಏಪ್ರಿಲ್‌ 2೦೭೦) 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಏಪ್ರಿಲ್‌ 2023 


“ಶಾಲೆಯು ಯಾವ ವಿಚಾರಗಳಗೆ ತಾಣವೆಸಿಸಿದೆ' ಎನ್ನುವ 
ಪ್ರಶ್ನೆಯನ್ನು ಮುಂದಿರಿಸಿ, ಈ ದಿಸೆಯಲ್ಲ ಮಾರ್ಗದರ್ಶನ 
ನೀಡುವ, ಕೃಷ್ಣಮೂರ್ತಿಯವರ ಅಭ್ಯಾಸಗಳು ಮತ್ತು ಶೈಕ್ಷಣಿಕ 
ಸಿದ್ದಾಂತವನ್ನು ವಿವರಿಸುತ್ತಾ ಲೇಖಕರು ಮುಂದೆ ಸಾಗುತ್ತಾರೆ. 
ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳ ನಡುವಿನ ಸಂಭಾಷಣಿಯ 
ರೂಪದಲ್ಲ. ಶಿಕ್ಷಕರು ಮಾಡಿರುವ ಅವಲೋಕನಗಳು ಮತ್ತು 
ಲೇಖಕರ ಟಪ್ಪಣಿಗಳು - ಹೀಗೆ ಅನೇಕ ಉಪಾಖ್ಯಾನಗಳು 
ವಿವರಣಿಗಳಗೆ ಜೀವ ತುಂಬುತ್ತವೆ. ಪ್ರಕಾಶಕರಾಗಿರುವ ತಾರಾ 
ಬುಕ್ಷ್ನ ವಿ. ಗೀತಾ ಅವರ ಟಪ್ಪಣಿಯು, ಕಾರ್ಯಾಗಾರಗಳು 
ಮತ್ತು ಪೂರಕ ಶಾಲಾ ಜಾಲಗಕೊಂದಿಗಿನ ಸಂವಾದದ 
ಮೂಲಕ ಶಿಕ್ಷಕರನ್ನು ತಲುಪುವುದರೊಂದಿಗೆ ಈ ಪುಸ್ತಕದಲ್ಲಿ 
ವಿವರಿಸಲಾದ ಅಭ್ಯಾಸಗಳ ವಿಸೃತ ಅನ್ಪಯಕ್ಕೆ ಸೂಕ್ತ 
ಸಾಕ್ಟ್ಯಾಧಾರಗಳನ್ನು ಒದಗಿಸುತ್ತದೆ. ಕೆ.ಎಫ್‌.ಐ ಶಾಲೆಗಳು ಗಣ್ಯ 
- ಪರ್ಯಾಯ ವರ್ಗಕ್ಕೆ ಸೇರಿವೆ ಹಾಗೂ ಸಾಮಾನ್ಯ ಶಾಲೆಗಳು 
ಅವರ ಅಭ್ಯಾಸಗಳನ್ನು ಅಳವಡಿಸಿಕೊಳ್ಳುವುದು ಕಷ್ಟದ ವಿಚಾರ 
ಎನ್ನುವ ಸಾಮಾನ್ಯ ಭಾವನೆಯನ್ನು ದೂರ ಮಾಡಲು 
ಕೃತಿಕಾರರು ಯತ್ನಿಸುತ್ತಾರೆ. ಮಕ್ಕಳ ಕಲಕೆ ಮತ್ತು ಶಿಕ್ಷಣದ 
ಕುರಿತು ಕೃಷ್ಣಮೂರ್ತಿಯವರ ಪ್ರಸಿದ್ಧ ವಿಚಾರಧಾರೆಗಳೆನಿಸಿದ, 
ಭೀತಿಯಿಂದ ಮುಕ್ತಿ, ಸನ್ನಿವೇಶ ಏನೇ ಇರಲ, ಶಿಕ್ಷೆ ಮತ್ತು 
ಅಧಿಕಾರವು ಎಲ್ಲಾ ಮಕ್ಕಳ ಕಲಕೆಯಲ್ಲ ಕೇಂದ್ರಸ್ಥಾನವೆನಿಸುತ್ತದೆ 
- ಇತ್ಯಾದಿಗಳನ್ನು ಅವರ ಟಪ್ಪಣಿಯಲ್ಲ ಉಲ್ಲೇಜಸಲಾಗಿದೆ. ಪ್ರತಿ 
ಅಧ್ಯಾಯದ ಕೊನೆಗೆ ಪ್ರಭು ಅವರು ಸಹ ಇದೇ ರೀತಿಯ 
ಪ್ರಯತ್ನವನ್ನು ಮಾಡಿದ್ದಾರೆ. 


'ನೋಲಯುಂಗ್‌ ಒನ್‌ ಸೆಲ್ಡ್‌' ಶೀರ್ಷಿಕೆಯ ಮೊದಲ ಅಧ್ಯಾಯವು. 
ಕೃಷ್ಣಮೂತ್ತಿೀಯವರ ಶೈಕ್ಷಣಿಕ ವಿಚಾರಧಾರೆಯ (educational 
philosophy) ಕೇ೦ದ್ರ ವಿಚಾರವಾಗಿರುವ ಪ್ರಯಂ ಅನ್ವೇಷಣೆಯ 
(self-enquiry) ಕುರಿತು ಬೆಳಕು ಹರಿಸುತ್ತದೆ. ರಿಶಿ ವ್ಯಾಅ 
ಶಾಲೆಯಲ್ಲ ಅನುಸರಿಸುವ 'ಪಕ್ಲಿಮ ಘಟ್ಟಗಳಲ್ತ 
ಸೂರ್ಯಾಸ್ತವನ್ನು ವೀಕ್ಷಿಸುವ' ' ಅಷ್ಟಾಚಲ' ವೆಂಬ 
ಅಭ್ಯಾಸವನ್ನು ಪ್ರಭು ಅವರು ಸವಿಸ್ತಾರವಾಗಿ ವಿವರಿಸುತ್ತಾರೆ. 
ಇಡೀ ದಿನವನ್ನು ಕೆಲಸದಲ್ಲ ಕಳೆದ ನಂತರ ಈ ಅಭ್ಯಾಸವನ್ನು 
ಪಾಅಸುವುದು ಮಕ್ಕಳು ಮತ್ತು ಶಿಕ್ಷಕರಿಬ್ಬರ ಪಾಅಗೂ ನಿಶ್ಯಬ್ದ 
ಅಥವಾ ನಿಶ್ಚಲತೆಯ ಭಾವವನ್ನು ಒದಗಿಸುತ್ತದೆ. ಒಲ್ಟಗೆ 
ನಿಶ್ಯಬ್ಧವನ್ನು ಅನುಭವಿಸುವುದು, ಮಕ್ಕಳು ತಮ್ಮ ಆಂತರ್ಯಕ್ಷೆ 
ಗಮನ ಹರಿಸಲು ಮಾಡುವ ಒಂದು ಸುಂದರ ಅಭ್ಯಾಸವಾಗಿದೆ. 
ಎಳೆಯಮಕ್ಕಳು ಆರಂಭದಲ್ಲ ಹೇಗೆ ಈ ಅಭ್ಯಾಸಕ್ಕೆ ಪ್ರತಿರೋಧ 
ತೋರುತ್ತಾರೆ ಹಾಗೂ ಪ್ಪಲ್ಲ ಮನವರಿಕೆ ಮತ್ತು ದೀರ್ಫ 
ಪ್ರಯತ್ನದ ಮೂಲಕ ಇದರ ಮೌಲ್ಯವನ್ನು ಅರಿತುಕೊಳ್ಳಲು 
ಪ್ರಾರಂಭಸುತ್ತಾರೆ ಎಂಬುದನ್ನು ಪ್ರಭು ಅವರು ವಿವರಿಸಿದ್ದಾರೆ. 
ಮುಕ್ತ ಮಾತುಕತೆ ಸಮಯ (circle Time) ಮತ್ತು ಸಂಸ್ಕೃತಿಯ 
ಕುರಿತ ತರಗತಿ ಇತ್ಯಾದಿ ಅಭ್ಯಾಸಗಳು ಸಹ ಈ ಉದ್ದೇಶಕ್ಕೆ 
ಹೇಗೆ ಕೊಡುಗೆಯನ್ನು ನೀಡುತ್ತವೆ ಎಂಬುದನ್ನು 
ವಿವರಿಸಲಾಗಿದೆ. ಆದರೆ ಸಂವಾದ ಮತ್ತು ಚರ್ಚೆಯ 
ಮಾಧ್ಯಮದ ಮೂಲಕ ಈ ಕೆಲಸವನ್ನು ಮಾಡಲಾಗಿದೆ. 


ಈ ಪುಸ್ತಕದ ಎರಡನೇ ಅಧ್ಯಾಯವು. ನೈಸರ್ಗಿಕ. ಭೌತಿಕ 
ಮತ್ತು ಸಾಮಾಜಕ ಪರಿಸರ ಸೇರಿದಂತೆ ಒಟ್ದಾರೆ ಕಲಕಾ 
ಪರಿಸರಕ್ಕೆ ಕೆ.ಎಫ್‌.ಐ ಶಾಲೆಗಳು ಹೇಗೆ ಪ್ರಾಮುಖ್ಯತೆಯನ್ನು 
ನೀಡುತ್ತಿವೆ ಎಂಬುದನ್ನು ವರ್ಣಿಸುತ್ತದೆ. ಸಾಮಾಜಕ ವಿಜ್ಞಾನ 
ವಿಷಯಗಳನ್ನು ಬೋಧಿಸಲು ಅಳವಡಿಸಿದ ಕಲಕಾ 
ವಿಧಾನವಾಗಿರುವ ಪ್ರದೇಶ ಅಧ್ಯಯನ" (Area Study) 
ಅಭ್ಯಾಸವನ್ನು ಲೇಖಕರು ವಿವರಿಸುತ್ತಾರೆ. ನಿಗದಿತ 
ಪಠ್ಯಪುಸ್ತಕಗಳ ಆಚೆಗೆ ಸಾಗಿ. ಅನುಭವಜನ್ಯ ವಿಧಾನವನ್ನು 
(experiential approach) ಬಳಸಿ, ಬಹು ಶಿಸ್ತೀಯ ಮಸೂರದ 
(multi-disciplinary lens) ಮೂಲಕ, ಕಾಲ ಕಳೆದಂತೆ ಹಿರಿಯ 
ವಿದ್ಯಾರ್ಥಿಗಳು ತಮ್ಮ ಅಕ್ಕಪಕ್ಕದ ಭೌಗೋಳಆಕ ಪ್ರದೇಶವನ್ನು 
ಅಧ್ಯಯನ ಮಾಡುವಂತೆ ಗುಂಪು ಕಾರ್ಯಯೋಜನೆಗಳನ್ನು 
(group projects) ವಿನ್ಯಾಸಗೊಳಸಲಾಗಿದೆ. ಅಧ್ಯಯನ ಮತ್ತು 
ಕಅಕೆಯ ವೈರುಧ್ಯದ (studying versus learning) 
ದ್ವಿಭಜನೆಯನ್ನು (dಃchಂtಂmy) ಬಳಸಿ, ಲೇಖಕರು ಮುಂದಿನ 
ಅಧ್ಯಾಯಕ್ಕೆ ಸಾಗುತ್ತಾರೆ. ಇಲ್ಲ ಅನ್ನೇಷಣೆ. ಸೃಜನಶೀಲ ಜಂತನೆ 
ಮತ್ತು ಬಹು ಶಿಸ್ಲೀಯ ವಿಧಾನಗಳ ಮೂಲಕ ವಾಸ್ತವಿಕ 
ಪ್ರಪಂಚದ ಸಮಸ್ಯೆಗಳನ್ನು ಬಗೆಹರಿಸುವುದಕಾಗಿ ಒತ್ತು 
ನೀಡಲಾಗಿದೆ. "ಡಿಸೈನ್‌ ಲ್ಯಾಬ್‌'ನ ('Design Lab’) 
ಕಲ್ಪನೆಯನ್ನು. ತರಗತಿಯಲ್ಲ ಒಬ್ಬ ವಿದ್ಯಾರ್ಥಿಯು ಎತ್ತಿದ 
ಪ್ರಶ್ನೆಯು. ಮನೆಯಲ್ಲೇ ಬಳಸುವುದಕ್ಕಾಗಿ ಸಾಬೂನನ್ನು 
ತಯಾರಿಸುವ ಯೋಜನೆಗೆ ಹೇಗೆ ಕಾರಣವಾಲುತು ಎಂಬ 
ನಿದರ್ಶನದ ಮೂಲಕ ವಿವರಿಸಲಾಗಿದೆ. ಇಂತಹ 
ಕಾರ್ಯಯೋಜನೆಗಳು ಮೂರ್ತ ಹಾಗೂ ಅಮೂರ್ತ 
ವಿಷಯಗಳ ಕಲಕೆಗೆ ಕಾರಣವಾಗುತ್ತವೆ ಎಂಬುದಾಗಿ ಪ್ರಭು 
ಅವರು ತಿಆಸುತ್ತಾರೆ. ಅಮೂರ್ತ (intangible) ವಿಚಾರಗಳು 
ಅಮೂಲ್ಯವಾಗಿದ್ದು, ಸ್ಪರ್ಧಾ ಮನೋಭಾವ ಇಲ್ಲದೆಯೇ 
ಸಾಮಾನ್ಯ ಉದ್ದೇಶವೊಂದಕ್ಕಾಗಿ ಕೊಡುಗೆ ನೀಡಲು ಮಕ್ಷಳನ್ನು 
ಉತ್ತೇಜಸುವುದಾಗಿದೆ. ಇಂತಹ ಕಾರ್ಯಯೋಜನೆಗಳು, ಮಕ್ಕಳ 
ವೈಯಕ್ತಿಕ ಸಾಮರ್ಥ್ಯ ಮತ್ತು ಕಅಕಾ ಶೈಲಅಗೆ ಕೊಡುಗೆ 
ನೀಡುವುದಕ್ಕೆ ಮಾತ್ರವಲ್ಲದೆ ಅವರಲ್ಲ ಸಹಕಾರ ಮತ್ತು 
ಸಹಯೋಗ ಮನೋಭಾವವನ್ನು ರೂಪಿಸಲು ಸಹಾಯ 
ಮಾಡುತ್ತವೆ ಎಂದು ಶಿಕ್ಷಕರು ನಂಜದ್ದಾರೆ. ಸಹಕಾರ ಮತ್ತು 
ಅನುಭವಜನ್ಯ ಕಅಕೆಯ ಚೇತನವನ್ನು ಮುಂದಿನ ಅಧ್ಯಾಯಕ್ಕೆ 
ವಿಸ್ತರಿಸಲಾಗಿದೆ. ಕಅಕೆಯಲ್ಲ ಜಾನಪದ ನೃತ್ಯ ಮತ್ತು 
ರಂಗಭೂಮಿ ಮುಂತಾದ ವಿವಿಧ ಕಲಾ ಪ್ರಕಾರಗಳು ಹೇಗೆ 
ಪ್ರಮುಖ ಸಾಧನಗಳಾಗಿ ಕೆಲಸ ಮಾಡುತ್ತವೆ ಎಂಬುದನ್ನು 
ಹೇಳಲಾಗಿದೆ. 'ಸಂಬಂಧದ ಪ್ರತಿಬಂಬದಲ್ಲ ಮಾತ್ರವೇ ತನ್ನು 
ಕುರಿತು ಒಬ್ಬನು ಕಲಅತುಕೊಳ್ಳಬಹುದು' ಎಂದು ಕೃಷ್ಣಮೂರ್ತಿ 
ಹೇಳದ್ದಾರೆ. ಈ ವಿಚಾರವನ್ನು ಆಧರಿಸಿ. ಪುಸ್ತಕದಲ್ಲ ವಿವಿಧ 
ಅಭ್ಯಾಸಗಳ ಉದಾಹರಣೆಗಳನ್ನು ನೀಡಲಾಗಿದೆ -ಒಟ್ಟಗೆ ಊಟ 
ಮಾಡುವುದು. ಸಮುದಾಯ ಕೆಲಸದಲ್ಲ ಮಕ್ಕಳು 
ತೊಡಗಿಸಿಕೊಳ್ಳುವುದು. ಮಾನವ ದುಡಿಮೆಯ ಘನತೆ (ಸರದಿ 
ವ್ಯವಸ್ಥೆಯ ಮೂಲಕ - ಇಲ್ಲ ಎಲ್ಲಾ ಮಕ್ಕಳು ಪಾತ್ರೆ ತೊಳೆಯುವ 
ಕೆಲಸ ಮತ್ತು ಊಟದ ಸ್ಥಳವನ್ನು ಸ್ವಚ್ಛದೊಳಸಬೇಕಾಗುತ್ತದೆ) 


ಇತ್ಯಾದಿಗಳಗೆ ಪ್ರಾಮುಖ್ಯತೆಯನ್ನು ನೀಡಲಾಗಿದೆ. ಇವೆಲ್ಲ 
ವಿಚಾರಗಳು ಸಂಬಂಧವನ್ನು ರೂಪಿಸುವುದು. ಪರಪ್ಪರ ಗೌರವ 
ಮತ್ತು ಸಮುದಾಯ ಭಾವನೆಯನ್ನು ಉತ್ತೇಜಸುತ್ತವೆ. ಈ ಎಲ್ಲಾ 
ಅಭ್ಯಾಸಗಳು. ಮಕ್ಕಳಲ್ಲ ಸಂವೇದನೆಯನ್ನು ಪೋಷಿಸುವ 
ವಿಧಾನಗಳಾಗಿವೆ ಎಂದು ಪ್ರಭು ಅವರು ವಿವರಿಸುತ್ತಾರೆ. 


ಕೊನೆಯ ಅಧ್ಯಾಯವು, ಭಾರತದಲ್ಲ ಶಾಲೆಗೆ ಹೋಗುತ್ತಿರುವ 
ಮಕ್ನಳಲ್ಲ ವಿವಿಧ ರೂಪಗಳಲ್ಲ ವ್ಯಾಪಕವಾಗಿ ಮನೆ ಮಾಡಿರುವ 
ಭೀತಿಯ ಭಾವನೆಯನ್ನು ಪರಿಶೀಅಸುತ್ತದೆ. ವಿಪರೀತ 
ಪ್ರಾಮುಖ್ಯತೆಯನ್ನು ಪಡೆದಿರುವ ಪರೀಕ್ಷೆಗಳು ಮತ್ತು ಅವರ 
ಕಲಅಕಾ ಅನುಭವದ ಮೇಲೆ ಇವು ಹೊಂದಿರುವ ಪರಿಣಾಮಗಳ 
ಕಾರಣ ಮಕ್ಕಳು ಅನುಭವಿಸುವ ಭೀತಿ ಮತ್ತು ಒತ್ತಡವನ್ನು 
ತೋರಿಸುವುದಕ್ಗಾಗಿ ಲೇಖಕರು ಸಾಂಪ್ರದಾಲುಕ ಪರೀಕ್ಷಾ 
ವ್ಯವಸ್ಥೆಯನ್ನು ವಿಶದೀಕರಿಸುತ್ತಾರೆ. ಕೆ.ಎಫ್‌.ಐ ಶಾಲೆಗಳಲ್ಲ. 
ಪುರಸ್ಥಾರ ಮತ್ತು ಶಿಕ್ಷೆಯನ್ನು ಪ್ರತಿಬಂಧಿಸುವ ವಿಧಾನಗಳನ್ನು 
ಅಳವಡಿಸುವ ಮೂಲಕ ಮತ್ತು ದೈನಂದಿನ ಶಾಲಾ ಪರಿಸರವನ್ನು 
ಸ್ಪರ್ಧೆಯಿಂದ ಮುಕ್ತಗೊಳಸುವ ಮೂಲಕ ಹಾಗೂ ತರಗತಿಗಳ 
ರಚನೆ ಮತ್ತು ಪಠ್ಯಕ್ರಮದ ವಿನ್ಯಾಸದಲ್ಲ ಮಿಶ್ರ ವಯಸ್ಸಿನ 
ಗುಂಪನ್ನು (Mixed Age Grouping) ರೂಪಿಸುವ ಮೂಲಕ 
ಹೋಲಕೆಯಿಂದ ಮುಕ್ತಗೊಳಸಿ, ಒತ್ತಡ ಮತ್ತು ಭೀತಿಗೆ 
ಸಂಬಂಧಿಸಿದ ಸಾಧನೆಯನ್ನು ಹೊರಗಿಡಲಾಗಿದೆ. 


ಒಬ್ಬ ಹಿದುಗಳಾಗಿ, ಈ ಪುಸ್ತಕವು ನನಗೆ ಅನೇಕ ರೀತಿಯಲ್ಲ 
ಇಷ್ಟವಾಗುತ್ತದೆ. ಉದಾಹರಣಿಗಳು ಮತ್ತು ಮಕ್ಕಳು ಹಾಗೂ 
ಶಿಕ್ಷಕರ ಜೊತೆಗಿನ ಸಂವಾದದ ಮೂಲಕ ನಿರೂಪಿಸಲಾದ, 
ಅಭ್ಯಾಸಗಳ ಸಮೃದ್ಧ ಮತ್ತು ವಿವರಣಾತ್ಯೃಕ ಚಿತ್ರಣಗಳನ್ನು 
ಓದುವುದನ್ನು ನಾನು ಆನಂದಿಸಿದೆ. ಈ ಪಮುಸ್ತಕದಲ್ಲ 
ವಿವರಿಸಲಾಗಿರುವ ಸರಿಸುಮಾರು ಎಲ್ಲಾ ಅಭ್ಯಾಸಗಳು 
ಇಷ್ಟವಾಗುತ್ತವೆ ಹಾಗೂ ಚಿಕ್ಕ ಮಕ್ಕಳ ಶಿಕ್ಷಣದ ಕುರಿತು ನಾನು 
ಹೊಂದಿರುವ ನಂಜಕೆಗಳ ಜೊತೆ ತಾಜೆಯಾಗುತ್ತವೆ. ಹೀಗಾಗಿ, 
ಮೊದಲ ನೋಟದಲ್ಲ ಈ ಪುಸ್ತಕವು, ಶಿಕ್ಷಣದ ಸಿದ್ಧಾಂತವನ್ನು 
ಪ್ರಾಯೋಗಿಕ ರೂಪಕ್ಕೆ ಪರಿವರ್ತಿಸಿರುವ ಕುರಿತ ಸಮದಗ್ರ 
ಸಂಗ್ರಹವಾಗಿ ತನ್ನ ಉದ್ದೇಶವನ್ನು ಠಡೇರಿಸುತ್ತದೆ. 


ಆದರೆ, ಒಬ್ಬ ಶಿಕ್ಷಕಿಯಾಗಿ ನಾನು ಇನ್ನೂ ಸಾಕಷ್ಟು ನಿರೀಕ್ಷೆಯನ್ನು 
ಹೊಂದಿದ್ದೇನೆ. ಈ ಪುಸ್ತಕದಲ್ಲನ ಶಿಕ್ಷಣಶಾಸ್ತ್ರೀಯ ಅಭ್ಯಾಸಗಳ 
(pedagogical practices) ವಿವರಣೆಯು ಒಂದಷ್ಟು ಮಟ್ಟಿಗೆ 
ಅಪಾರದರ್ಶ ಕವಾಗಿದೆ. ಇವುಗಳನ್ನು ಕೃಷ್ಣಮೂತಿೀಯವರ 
ಶೈಕ್ಷಣಿಕ ಸಿದ್ದಾಂತದ ಆಧಾರದ ಮೇಲೆ ನಿರೂಪಿಸಲಾಗಿದೆ. ಆದರೆ 
ಇದರ ಹಿಂದಿನ ತಾರ್ಕಿಕತೆಯನ್ನು ವಿವರಿಸುವ ಯತ್ನವು ಪ್ರಲ್ಲ 
ಅರೆಮನಸ್ಸಿನಿಂದ ಕೂಡಿದೆ. ಮುಖ್ಯವಾಗಿ ಇವರು ಹೊಂದಿರುವ 
ಶೈಕ್ಷಣಿಕ ಸಿದ್ದಾಂತದ ಕುರಿತು ಆಳವಾದ ಒಳನೋಟವನ್ನು 
ಹೊಂದಿರದೆ ಇರುವವರಿಗೆ ಈ ರೀತಿ ಭಾಸವಾಗುತ್ತದೆ. ಒಂದು 
ವೇಳೆ ಈ ಪುಸ್ತಕದ ಉದ್ದೇಶವು (ಲೇಖಕರು ಮತ್ತು ಪ್ರಕಾಶಕರು 
ಹೇಳ ಕೊಂಡಿರುವಂತೆ), ಈ ಅಭ್ಯಾಸಗಳು ಪರ್ಯಾಯ ಶಾಲಾ 


ವ್ಯವಸ್ಥೆಯೊಳಗೆಯೇ ಇರಬೇಕಾದ ಅಗತ್ಯವಿಲ್ಲ ಹಾಗೂ 
ಸಾಮಾನ್ಯ ಶಾಲೆಗಳು ಸಹ ಅಳವಡಿಸಿಕೊಳ್ಳಬಹುದು 
ಎಂಬುದನ್ನು ತೋರಿಸುವುದಾಗಿದ್ದರೆ, ಈ ಪುಸ್ತಕವು ತನ್ನ 
ಉದ್ದೇಶವನ್ನು ಈಡೇರಿಸುವಲ್ಲ ಹಿನ್ನಡೆ ಅನುಭವಿಸುತ್ತದೆ. 
ಪರ್ಯಾಯ ಶಾಲಾ ವ್ಯವಸ್ಥೆ ಮತ್ತು ಇದರ ಇತಿಹಾಸ ಹಾಗೂ 
ಭಾರತದ ಸಮಕಾಲೀನ ಸನ್ನಿವೇಶದಲ್ಲ ಇದರ ಪ್ರಸ್ತುತತೆಯ 
ಕುರಿತು ಲೇಖಕರು ಇನ್ನಷ್ಟು ಆಳಕ್ಕೆ ಇಆಯಬೇಕಿತ್ತು ಎಂದು ಸಹ 
ನನಗೆ ಅನಿಸಿತು. ಪುಸ್ತಕದ ಆಕರ್ಷಣಿ ಮತ್ತು ಸಾಮರ್ಥ್ಯವು, ಈ 
ಅಭ್ಯಾಸಗಳನ್ನು ಸಾಮಾನ್ಯ ಶಾಲಾ ವ್ಯವಸ್ಥೆಯಲ್ಲ ಅಳವಡಿಸುವ 
ಸಾಧ್ಯತೆಯನ್ನು ಎದುರು ನೋಡುತ್ತಿರುವ ನಮ್ಮಂತಹ 
ಬಹುಪಾಲು ಜನರ ಮನಪೊಲಸುವಲ್ಲ ಹುದುಗಿದೆ. ಆದರೆ ಈ 
ರೀತಿ ಮಾಡುವುದಕ್‌ಗಿ ಪರ್ಯಾಯ ಶಾಲಾ ವ್ಯವಸ್ಥೆಯ 
(alternative school system) ಸುತ್ತ ಹೆಣೆಯಲಾಗಿರುವ 
ಅತೀಂದ್ರಿಯವಾದವನ್ನು (Mysticism) ಹೋಗಲಾಡಿಸಬೇಕು 
ಮತ್ತು ಈ ಅಭ್ಯಾಸಗಳು ಯಾವ ಸನ್ನಿವೇಶದೊಳಗೆ ಇವೆಯೋ 
ಆ ಸನ್ನಿವೇಶವನ್ನು ಹೊಂದಿಸಬೇಕು. "ಮೀನಾಕ್ಷಿ ಥನ್ಜ್‌ ಲೈಫ್‌ 
ಆಟ್‌ ಸ್ಲೂಲ್‌ - ಆನ್‌ ಎಥ್ಲೋಗ್ರಾಫಿಕ್‌ಸ್ಪa’ (Minakshi 


Thapan's Life at School - An Ethnographic Study ) 
ಎನ್ನುವುದು ಈ ನಿಟ್ಟನಲ್ಲ. ಆಂಧ್ರ ಪ್ರದೇಶದ ರಿಶಿ ವ್ಯಾಅ ಶಾಲೆಯ 


ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳು ಮನಗಂಡಂತೆ, 
ಕೃಷ್ಣಮೂರ್ತಿಯವರ ತತ್ವದ ಆಳ. ವ್ಯಕ್ತಿನಿಷ್ಠ ವ್ಯಾಖ್ಯಾನಕ್ಕೆ 
ಅತ್ಯುತ್ತಮ ಉದಾಹರಣೆ ಎನಿಸುತ್ತದೆ. ಒಬ್ಬ ಹಿದುಗಳಾಗಿ, 
ಕೆ.ಎಫ್‌.ಐ ಶಾಲೆಯಲ್ಲ ಶಿಕ್ಷಕಿಯ ಚಿತ್ರಣವನ್ನು ಕಲ್ತಸಿಕೊಳ್ಳಲು 
ನಾನು ನಿರಂತರವಾಗಿ ಹೆಣಗಾಡಿದ್ದೇನೆ. ಮುಸ್ತಕದಲ್ಪ 
ವಿವರಿಸಲಾದ ಅಭ್ಯಾಸಗಳನ್ನು ಜಾರಿಗೊಳಸಲು ಆಕೆ 
ನಿಭಾಯುಸಿದ ಪಾತ್ರಗಳನ್ನು ಪರಿಗಣಿಸಿದಾಗ, ಶಿಕ್ಷಕಿಯ ಕುರಿತು 
ಸಾಕಷ್ಟು ಕಡಿಮೆ ವಿಚಾರಗಳನ್ನು ಹೇಳಲಾಗಿದೆ ಎಂದು 
ಅನಿಸುತ್ತದೆ. ಆ ವ್ಯಕ್ತಿ ಯಾರು? ಈ ಶೈಕ್ಷಣಿಕ ಆದರ್ಶಗಳನ್ನು 
ಪ್ತೀಕರಿಸಿ ಅಂತರ್ಮುಬವಾಗಿಸುವುದಕ್ಕಾಗಿ ಶಿಕ್ಷಕಿಯು ಯಾವ 
ರೀತಿಯ ಪ್ರಯಾಣವನ್ನು ಕೈಗೊಳ್ಳುತ್ತಾರೆ? ಆಕೆ ಹೀಗೆ 
ಮುಂದುವರಿಯುವಾಗ ಅನುಭವಿಸುವ ಮತ್ತು ಮೆಟ್ಟ ನಿಲ್ಲುವ 
ಹೋರಾಟಗಳು, ಸವಾಲುಗಳು ಮತ್ತು ಪರಿಮಿತಿಗಳು 
ಯಾವುವು? ಈ ಪ್ರಯಾಣದ ಆಕೆಯ ಕಲಕೆ ಮತ್ತು 
ಬೆಳವಣಿಗೆಯನ್ನು ಬೆಂಬಅಸಲು ಮತ್ತು ಆಧರಿಸಲು ಸಂಸ್ಥೆಯು 
ಯಾವ ಪಾತ್ರವನ್ನು ವಹಿಸುತ್ತದೆ? ಈ ಪ್ರಶ್ನೆಗಳಗೆ ಉತ್ತರಿಸಲು 
ಒಂದು ಅಧ್ಯಾಯವನ್ನು ಮೀಸಲಡಬೇಕಿತ್ತು. ನನ್ನ ಪ್ರಕಾರ, ಒಬ್ಬ 
ಶಿಕ್ಷಕಿಯು. ಶಾಲೆಯಲ್ಪ ಪ್ರತಿ ದಿನವೂ ಮಕ್ಕಳು ಕೇಳುವ ಕಷ್ಟಕರ 
ಪ್ರಶ್ನೆಗಳನ್ನು ಹೇಗೆ ಎದುರಿಸಬೇಕು ಎಂಬ ಕುರಿತು 
ಸರಿಸುಮಾರು ಎಲ್ಲಾ ಸಂದರ್ಭದಲ್ಲ ತಿಆದಿರುವ, ಪರಿಪೂರ್ಣ 
ಹಾಗೂ ಸಂಪೂರ್ಣರಾಗಿ ಸಿದ್ಧರಾಗಿರುವ ಮೂಲಮಾದರಿ 
ಎನಿಸಿರುವ ಸೂಪರ್‌ ಮನುಷ್ಯರಂತೆ ಕಾಣಿಸಿಕೊಳ್ಳುತ್ತಾರೆ. 


ಇದೇ ರೀತಿಯ ಪ್ರಯತ್ನದಲ್ಲ. ಶಾಲೆಗಕಳಲ್ಲ ಕಆಯುತ್ತಿರುವ 
ಮಕ್ಕಳು ತಮ್ಮ ಯೋಚನೆ ಮತ್ತು ಅಭ್ಯಾಸದಿಂದ ಪಡೆದ 
ಮೌಲ್ಯಗಳು ಮತ್ತು ಕಲಅಕೆಯನ್ನು ಮೈಗೂಡಿಸುವಲ್ಲ 
ಏಕರೂಪತೆಯನ್ನು ಹೊಂದಿದ್ದಾರೆ ಎಂಬುದಾಗಿ ಈ ಪುಸ್ತಕವು 


ಹೇಳುತ್ತದೆ. ಮಕ್ಕಳು ಯಾವ ರೀತಿ ಈ ಅಭ್ಯಾಸಗಳನ್ನು 
ಪ್ರಶ್ನಿಸುತ್ತಾರೆ ಮತ್ತು ಅವರ ಭೀತಿಯನ್ನು ಹೋಗಲಾಡಿಸಲು 
ನಿರಂತರ ಸಂವಾದ ಮತ್ತು ತರ್ಕವನ್ನು ಶಿಕ್ಷಕರು ಹೇಗೆ 
ಬಳಸುತ್ತಾರೆ ಎಂಬ ಕುರಿತು ಕೆಲವು ಉಪಾಖ್ಯಾನಗಳನ್ನು 
ಲೇಖಕರು ವಿವರಿಸುತ್ತಾರೆ. ಆದರೆ ಬಾಲಪ್ಲೌಢರು (precocious 
adolescent) ಈ ಅಭ್ಯಾಸಕ್ಕೆ ಪ್ರತಿರೋಧ ತೋರಿದ ಅಥವಾ 
ಪಪ್ನಿಸಿದ ಅಥವಾ ಪೋಷಕರು ಶಾಲೆಯ ನೀತಿಯ ಕುರಿತು 
ಭನ್ನಾಭಿಪ್ರಾಯ ವ್ಯಕ್ತಪಡಿಸಿದ ನಿದರ್ಶನಗಳು ಇಲ್ಲವೇ? 
ದೈನಂದಿನ ಆಧಾರದಲ್ಲ ಈ ಶೈಕ್ಷಣಿಕ ಆದರ್ಶಗಳನ್ನು 
ಮೂರ್ತರೂಪಕ್ತೆ ತರುವಲ್ಲ ಎದುರಿಸಿದ ಸವಾಲುಗಳು ಮತ್ತು 
ವೈಫಲ್ಯತೆಗಳು ಹಾಗೂ ಈ ಕಾರಣದಿಂದಾಗಿ ಕಾಲ ಕಳೆದಂತೆ 
ಈ ಅಭ್ಯಾಸಗಳು ಯಾವ ರೀತಿ ಕೆಲವೊಂದು ಮಾರ್ಪಾಡು 
ಮತ್ತು ಮರುವ್ಯಾಖ್ಯಾನಕ್ಕೆ ಒಳಗಾಗಿವೆ ಎಂಬ ಕುರಿತು 
ಕೆಲವೊಂದು ಮಿನುಗುನೋಟಗಳನ್ನು ಈ ಪುಸ್ತಕವು 
ನೀಡಬೇಕಿತ್ತು. ಅತ್ಯುತ್ತಮ ಅಭ್ಯಾಸಗಳನ್ನು ಯಶೋಗಾಥೆಗಳ 
ರೂಪದಲ್ಲ ಮಾತ್ರವೇ ಏಕವರ್ಣೀಯವಾಗಿ ಪ್ರಸ್ತುತ- 
ಪಡಿಸುವುದರಿಂದ, ಈ ಪುಸ್ತಕವು ಹೊಂದಿರಬಹುದಾಗಿದ್ದ 
ಶೈಕ್ಷಣಿಕ ಸಾಮರ್ಥ್ಯಕ್ಕೆ ನ್ಯಾಯ ಒದಗಿಸಿದಂತೆ ಆಗುವುದಿಲ್ಲ. 
ಇವುಗಳ ಆಳ, ವಿಮರ್ಶಾತ್ಮಕ ಮತ್ತು ಹೆಚ್ಚು ವಿಶ್ಲೇಷಣಾತೃಕ 
ದೃಷ್ಟಿಕೋನವು, ತಮ್ಮದೇ ಆದ ವ್ಯವಸ್ಥೆಯಲ್ಲ ಈ ವಿಚಾರಗಳ 
ಅನ್ನ್ವಯುಸುವಿಕೆಯ ಮಾಧ್ಯಮವಾಗಿ ಈ ಪುಸ್ತಕವನ್ನು ಇನ್ನಷ್ಟು 
ಅರ್ಥಪೂರ್ಣವಾಗಿ ಬಳಸಲು ಶಿಕ್ಷಕರಿಗೆ ಸಹಾಯ ಮಾಡುತ್ತಿತ್ತು. 
ಒಟ್ದಾರೆಯಾಗಿ. ದೇಶಕ್ಸಾಗಿ ಶಾಲಾ ಶಿಕ್ಷಣದ ಪ್ರಗತಿಶೀಲ 
ದೃಷ್ಟಿಕೋನವನ್ನು ಪ್ರತಿದ್ಧನಿಸುವ. ಜೆ. ಕೃಷ್ಣಮೂರ್ತಿ ಅವರ 
ಅತ್ಯ೦ತ ಒಳನೋಟವುಳ್ಗ ಶೈಕ್ಷಣಿಕ ಸಿದ್ಧಾಂತದಿಂದ 
ಸುಸಂಘಟತವಾಗಿ ಹೊರಹೊಮ್ಮಿದ ಅಭ್ಯಾಸಗಳನ್ನು 
ವಿಸ್ಪತವಾಗಿ ನಿರೂಪಿಸುವಲ್ಲ ಈ ಪುಸ್ತಕವು ಒಳ್ಳೆಯ 
ಸಾಧನೆಯನ್ನು ಮಾಡಿದೆ. ಭಾರತದ ಶಾಲೆಗಳು ಯಾವುದೇ 
ರೀತಿಯ ವಿಚಾರಧಾರೆ ಅಥವಾ ಸನ್ನಿವೇಶವನ್ನು ಹೊಂದಿರಅ., 


ಈ ಶೈಕ್ಷಣಿಕ ಸಿದ್ಧಾಂತದ ಕುರಿತು ಸಾಕಷ್ಟು ವಿಚಾರಗಳನ್ನು 
ಕಅಯಬಹುದು ಮತ್ತು ಈ ಪುಸ್ತಕದಲ್ಪ ವಿವರಿಸಲಾದ 
ಮೌಲ್ಯಗಳು ಮತ್ತು ಅಭ್ಯಾಸಗಳನ್ನು ಅಳವಡಿಸಿಕೊಳ್ಳಬಹುದು. 
ಖಂಡನೆ ಮತ್ತು ಹೋಲಕೆಯ ಭೀತಿ ಇಲ್ಲದೆ ಮಕ್ಕಳು 
ಬರಬಹುದಾದ ಸ್ಥಳವಾಗಿ ಶಾಲೆಯನ್ನು ರೂಪಿಸುವುದು. 
ಕಲಾಮೀಮಾಂಸೆಯ ಆಸ್ತಾದನೆಯ ಮೌಲ್ಯಗಳನ್ನು 
ಅಭವೃದ್ಧಿಪಡಿಸುವುದು, ತಮ್ಮ ಸಮುದಾಯದ ಕುರಿತು ಮಕ್ಕಳಲ್ಲ 
ಸಂವೇದನೆಯನ್ನು ರೂಪಿಸುವುದು ಮತ್ತು ವಿಜ್ಞಾನ ಹಾಗೂ 
ಸಾಮಾಜಕ ವಿಜ್ಞಾನವನ್ನು ಕಲಸುವುದಕ್ಕಾಗಿ ವಾಸ್ತವಿಕ 
ಪ್ರಪಂಚದ ಸಮಸ್ಯೆಗಳನ್ನು ಬಳಸುವುದು ಇತ್ಯಾದಿಗಳು. 
ದೇಶದಲ್ಲ ಶೈಕ್ಷಣಿಕ ಸುಧಾರಣಿಯನ್ನು ತರುವುದಕ್ಕಾಗಿ ನಾವು 
ತೆಗೆದುಕೊಳ್ಳಬೇಕಾದ ಶಿಕ್ಷಣಶಾಸ್ತ್ರೀಯ ಕ್ರಮಗಳಗೆ ಅತ್ಯುತ್ತಮ 
ಉದಾಹರಣೆಗಳಾಗಿವೆ. ಈ ವಿಚಾರಗಳನ್ನು ಪುಸ್ತಕವು ಚೆನ್ನಾಗಿ 
ಪ್ರಸ್ಲುತಪಡಿಸಿದ್ದರೂ. ಈ ವಿಚಾರಗಳ ಹಿಂದಿನ ಯೋಚನೆಗಳ 
ಕುರಿತು ಆಳವಾದ ಒಳನೋಟವನ್ನು ಅಭವೃದ್ಧಿಪಡಿಸದೆ ಹಾಗೂ 
ಅವು ಎದುರಿಸಬಹುದಾದ ಅಪಾಯಗಳು ಮತ್ತು 
ಸವಾಲುಗಳನ್ನು ಅರಿತುಕೊಳ್ಳದೆ ಈ ವಿಧಾನಗಳನ್ನು 
ಅಳವಡಿಸಿಕೊಳ್ಳುವ ಮೊದಲು ಶಾಲಾ ಮುಖ್ಯಸ್ಥರು ಎಚ್ಚರಿಕೆ 
ವಹಿಸಬೇಕು. ಈ ಪ್ರಕ್ರಿಯೆಯಲ್ಲ ಪಾಲ್ಗೊಳ್ಳುವ ವಿವಿಧ 
ಸಹಭಾಗಿಗಳಾದ ಶಿಕ್ಷಕರು. ಹೋಷಕರು. ಮಕ್ಕಳು ಮತ್ತು 
ಸಮುದಾಯದ ಸದಸ್ಯರ ಸಿದ್ಧತೆ ಮತ್ತು ಸನ್ನದ್ಧತೆಯು, 
ಅನುಷ್ಠಾನಕ್ಕೆ ಮೊದಲು ಲಭ್ಯ ಸಂಪನ್ಮೂಲಗಳ ನೈಜ 
ಮೌಲ್ಯಮಾಪನದಷ್ಟೇ  ಪ್ರಮುಬವೆನಿಸುತ್ತದೆ. ಶೈಕ್ಷಣಿಕ 
ಸುಧಾರಣೆಯನ್ನು ಅಬಂಡತೆಯಿಂದ ಕೂಡಿದ ಪ್ರಯಾಣವಾಗಿ 
ಪರಿಗಣಿಸಿದಾಗ, ಅದನ್ನು ಪ್ರಾರಂಭಸಲು ಯಾವುದೇ ಆದರ್ಶ 
ಸಮಯ ಅಥವಾ ಸಿದ್ಧತೆಯ ಹಂತ ಎನ್ನುವುದು ಇಲ್ಲ 
ಎಂಬುದನ್ನು ನಾವು ಮನಗಾಣಬೇಕು. 


ಅಂಕುರ್‌ ಮದನ್‌ ಅವರು ಬೆಂಗಳೂರಿನ ಅಜೀಂ ಪ್ರೇಮ್‌ಜ ವಿಶ್ವವಿದ್ಯಾಲಯದಲ್ಲ ಬೋಧಿಸುತ್ತಿದ್ದಾರೆ. ಮಗುವಿನ ಬೆಳವಣಿಗೆ (Child 
Development) ಮತ್ತು ಸಮನ್ವಯ ಶಿಕ್ಷಣ (Inclusive Education) ಅವರ ಬೋಧನಾ ಮತ್ತು ಸಂಶೋಧನೆಯ ವಿಷಯವಾಗಿದೆ. 
ಅವರನ್ನು ankur.madangapu.edu.in ಮೂಲಕ ಸಂಪರ್ಕಿಸಬಹುದು. 


ಅನುವಾದ: ಮೆಲ್ವಿನ್‌ ಮೆಂಡೋನ್ಸಾ | ಪರಿಶೀಲನೆ: ಲತಾ ಕೆ.ಸಿ. 


